CPMG/ KA/ BG-GPO/13/ 2003-2005 





9 


ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೩ (ಆಶ್ಚಯುಜ ೩, ಶಕ ವರ್ಷ ೧೯೨೫) | ಸಂಚಿಕೆ ೩೯ 


ಭಾಗ-೪-ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 95 ಎಲ್‌ಆರ್‌ಎಂ 2003, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2003 

ಗೋಪಾಲಗೌಡ ಶಾಂತವೇರಿ ಮೆಮೋರಿಯಲ್‌ ಹಾಸ್ಪಿಟಲ್‌ ಟ್ರಸ್ಟ್‌, ಮೈಸೂರು ಇವರು ಮೈಸೂರು ಜಿಲ್ಲೆಯ, ಮೈಸೂರು 
ತಾಲ್ಲೂಕು, ವರುಣಾ ಹೋಬಳಿ, ಪುಟ್ಟೆಗೌಡನ ಹುಂಡಿ, ಗ್ರಾಮದ ಸಂ. ನಂ.: 18:3 ಪಿ ರಲ್ಲಿ 4-00 ಎಕರೆ, ಸ. ನ 39ರಲ್ಲಿ 2-39 ಎಕರೆ, 
ಸ. ನಂ: 41ರಲ್ಲಿ 2-20 ಎಕರೆ, ಸ. ನಂ. 42 ರಲ್ಲಿ 7-39 ಎಕರೆ, ಸ. ನಂ. 43:1ರಲ್ಲಿ 5-00 ಎಕರೆ, ಸ. ನಂ. ರೂ. 43:2 ರಲ್ಲಿ 2-30 
ಎಕರೆ ಮತ್ತು ಸ. ನಂ. 47ರಲ್ಲಿ 3-36ಎಕರೆ ಹೀಗೆ ಒಟ್ಟು 29-04 ಎಕರೆ ಜಮೀನನ್ನು ದತ್ತಿ ಆಸ್ಪತ್ರೆ, ಮೆಡಿಕಲ್‌, ಪ್ಯಾರ ಮೆಡಿಕಲ್‌ ಮತ್ತು 
ವಿದ್ಯಾ ಸಂಸ್ಥೆಯ ನಿರ್ಮಾಣಕ್ಕಾಗಿ ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ ನಮೂನೆ 15 ಎ ಮತ್ತು 15 ಎಎ ಗಳಲ್ಲಿ ನೀಡಿದ ಮಾಹಿತಿ 
ಅನುಸರಿಸಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ತಮ್ಮ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌: ಎಸ್‌ಪಿಎಲ್‌:1: 2003-04, ದಿನಾಂಕ: 
21-6-2003 ಮತ್ತು 19-7-2003ರಲ್ಲಿ ಪ್ರಸ್ತಾಪಿತ ಗ್ರಾಮದ ಮೇಲ್ಕಂಡ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 29-04 ಎಕರೆ ಜಮೀನು 
ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 (1 ಎ) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನಿನ ಖಾತೆದಾರರಿಂದ ಜಮೀನನ್ನು ಖರೀದಿಸಲು ಕರಾರು ಪತ್ರ ಮಾಡಿ ಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ: ಪರಿಶಿಷ್ಟ ಪಂಗಡ (ಪಿಟಿಸಿಎಲ್‌) ಕಾಯ್ದೆ, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇದ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ರ ಕಲಂ 109 (1ಎ)ರಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಹಾಗೂ ಕಾರಣಗಳನ್ನು 
ದಾಖಲಿಸುವ ಷರತ್ತಿಗೊಳಪಟ್ಟು ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೆ ವಿಸ್ತೀರ್ಣದ ಜಮೀನು ಖರೀದಿಸಲು ವಿನಾಯ್ತಿ ನೀಡಲು ಅವಕಾಶ ಕಲ್ಪಿಸಿದೆ. 
ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ, 1995ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮ, 1996ರ ನಿಯಮ 38ಬಿ ಮತ್ತು 38ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 
1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಮೈಸೂರು ತಾಲ್ಲೂಕು ವರುಣಾ ಹೋಬಳಿ, ಪುಟ್ಟೇಗೌಡನ ಹುಂಡಿ 
ಗ್ರಾಮದ ಸರ್ವೆ ನಂ. 18:3 ಪಿ ರಲ್ಲಿ 4-00 ಎಕರೆ, ಸ. ನಂ. 39ರಲ್ಲಿ 2-39 ಎಕರೆ, ಸ. ನಂ. 41ರಲ್ಲಿ 2-20 ಎಕರೆ, ಸ. ನಂ. 42ರಲ್ಲಿ 
7-39ಎಕರೆ ಸ. ನಂ. 43:1ರಲ್ಲಿ 5-00 ಎಕರೆ, ಸ. ನಂ. 43:2ರಲ್ಲಿ 2-30 ಎಕರೆ ಮತ್ತು ಸ. ನಂ. 47ರಲ್ಲಿ 3-36 ಎಕರೆ ಹೀಗೆ ಒಟ್ಟು 


(೮೦೯) 


೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





ಉರು? 


ಮೆಡಿಕಲ್‌ ಮತ್ತು ವಿದ್ಯಾ ಸಂಸ್ಥೆಯ ನಿರ್ಮಾಣಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 (1 ಎ)ರಡಿ, 
ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು; 

2. ವಿನಾಯ್ತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಶೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956 ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರ ನಿಯಂತ್ರಿತ ಅಥವಾ ಎರಡರ ಹಿಡಿತ 
ಹೊಂದಿರುವ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964 ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು; 

4. ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ/ ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು; 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು; 

6. ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 ರನ್ವಯ ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತೆ; 

7. ಅರ್ಜಿದಾರ ಸಂಸ್ಥೆಯು ಇದೊಂದು ದತ್ತಿ ಆಸ್ಪತೆ (ಚಾರಿಟಬಲ್‌ ಆಸ್ಪತ್ರೆ) ಎಂದು ತಿಳಿಸಿರುವುದರಿಂದ ಅದರ ದತ್ತಿ ಸ್ವರೂಪವನ್ನು 
(ಚಾರಿಟಬಲ್‌ ನೇಚರ್‌) ಕಾಯ್ದುಕೊಳ್ಳಬೇಕು ಮತ್ತು ಸಮಾಜದ ಎಲ್ಲಾ ವರ್ಗದವರಿಗೂ ಆರೋಗ್ಯ ಅನುಕೂಲಗಳನ್ನು 
ಒದಗಿಸುವಂತೆ ಆಸ್ಪತ್ರೆಯು ನಿರ್ಮಾಣವಾಗಬೇಕು. 


29-04 ಎಕರೆ ಜಮೀನನ್ನು ಗೋಪಾಲಗೌಡ ಶಾಂತವೇರಿ ಮೆಮೋರಿಯಲ್‌ ಹಾಸ್ಪಿಟಲ್‌ ಟ್ರಸ್ಟ್‌ ಅವರು ದತ್ತಿ ಆಸ್ಪತ್ರೆ, ಮೆಡಿಕಲ್‌, ಪ್ಯಾರ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 967 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 

ಅಧಿಸೂಚನೆ ಸಂಖ್ಯೆ: ಕಂಇ 50 ಎಲ್‌ಆರ್‌ಎಂ 2001, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2003 

ಹಿರಿಯೂರು ತಾಲ್ಲೂಕು ಒಕ್ಕಲಿಗರ ಸಂಘಕ್ಕೆ ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲ್ಲೂಕು, ಹಿರಿಯೂರು ಗ್ರಾಮದ ರಿ. ಸರ್ವೆ 
ನಂ. 80/ 4 -ಬಿರಲ್ಲಿ 2.00 ಎಕರೆ ಮತ್ತು 80/ 10-ಬಿ ರಲ್ಲಿ 0.07 ಗುಂಟೆ (ಒಟ್ಟು 2.07 ಎಕರೆ) ಜಮೀನನ್ನು ಹಾಸ್ಟೆಲ್‌ ಮತ್ತು 
ಸಮುದಾಯ ಭವನ ಸ್ಥಾಪಿಸುವ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು ಮಾಡಿದ ಬೇಡಿಕೆ ಹಾಗೂ ನಮೂನೆ 15-ಎ ಮತ್ತು 15-ಎಎ 
ಗಳಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು. ಚಿತ್ರದುರ್ಗ ಜಿಲ್ಲೆ ಇವರು ತಮ್ಮ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ/ ಸಿಆರ್‌/ 35/ 
2000-2001, ದಿನಾಂಕ: 20-11-2002 ಮತ್ತು ಎಲ್‌ವಎನ್‌ಡಿ/ ಸಿಆರ್‌/35/ 2000-2001 ದಿನಾಂಕ: 11-6-2003ರಲ್ಲಿ ಪ್ರಸ್ತಾಪಿತ ಗ್ರಾಮದ 
ಮೇಲ್ಕಂಡ ರಿ. ಸರ್ವೆ ನಂಬರಿನಲ್ಲಿ ಒಟ್ಟು 2.07 ಎಕರೆ ಜಮೀನನ್ನು ದಾನವಾಗಿ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ 1961ರ ಕಲಂ 109 (1-ಎ) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನಿನ ಖಾತೆದಾರರಿಂದ ಜಮೀನನ್ನು ಖರೀದಿಸಲು ಹಾಗೂ ದಾನವಾಗಿ ಪಡೆಯಲು ಕರಾರು ಪತ್ರ 
ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ : ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ 1978, ಕರ್ನಾಟಕ ಭೂ 
ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 (1-ಎ) ರಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಹಾಗೂ ಕಾರಣಗಳನ್ನು 
ದಾಖಲಿಸುವ ಷರತ್ತಿಗೊಳಪಟ್ಟು ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೆ ವಿಸ್ತೀರ್ಣದ ಜಮೀನು ಖರೀದಿಸಲು ವಿನಾಯ್ತಿ ನೀಡಲು ಅವಕಾಶ ಕಲ್ಪಿಸಿದೆ. 
ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ, 1995ರ ಕಲಂ 109 (1-ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮ 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 
1961 ರ ಕಲಂ 63, 79-ಎ, 79-ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಹಿರಿಯೂರು ತಾಲ್ಲೂಕು, ಹಿರಿಯೂರು ಗ್ರಾಮದ ರಿ. ಸರ್ವೆ ನಂ. 
80/4-ಬಿ ರಲ್ಲಿ 2.00 ಎಕರೆ, ಮತ್ತು 80/ 10-ಬಿ ರಲ್ಲಿ 0.07 ಗುಂಟೆ (ಒಟ್ಟು: 2.07 ಎಕರೆ) ಜಮೀನನ್ನು ಹಿರಿರಯೂರು ತಾಲ್ಲೂಕು 
ಒಕ್ಕಲಿಗರ ಸಂಘಕ್ಕೆ ಹಾಸ್ಟೆಲ್‌ ಮತ್ತು ಸಮುದಾಯ ಭವನ ಸ್ಥಾಪಿಸುವ ಉದ್ದೇಶಕ್ಕಾಗಿ ಖರೀದಿಸಲು ಹಾಗೂ ದಾನವಾಗಿ ಪಡೆಯಲು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109, (1-ಎ) ರಡಿ, ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ 
ನೀಡಲಾಗಿದೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೧೧ 





1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು; 

2. ವಿನಾಯ್ತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಶೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956 ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಿಯಂತ್ರಿತ ಅಥವಾ ಎರಡರ ಹಿಡಿತ 
ಹೊಂದಿರುವ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964 ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು; 

4. ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ/ ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು; 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು; 

6. ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 ರನ್ವಯ ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತೆ; 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 968 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ). 

ಅಧಿಸೂಚನೆ ಸಂಖ್ಯೆ: ಕಂಇ 109 ಎಲ್‌ಆರ್‌ಎಂ 2003, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2003 

ದಿ ಬೆಂಗಳೂರು ಕ್ಯಾಫ್‌ಚನ್‌ ಪ್ರಾಯರ್ಸ್‌ ಮೈನರ್‌ ಸೊಸೈಟಿ, ಸಚ್ಚಿದಾನಂದ ಪೋಸ್ಟ್‌ ಬಾಕ್ಸ್‌ ನಂ: 1060, ರಾಜಕುಮಾರ್‌ 
ರಸ್ತೆ, ರಾಜಾಜಿನಗರ, ಬೆಂಗಳೂರು-10, ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ವಳಗೇರೆಹಳ್ಳಿ ಗ್ರಾಮದ ಸ.ನಂ: 
46:4 ರಲ್ಲಿ 7.15 ಎಕರೆ, ಸ.ನಂ. 74ರಲ್ಲಿ 4.27 ಎಕರೆ ಮತ್ತು ಸ. ನಂ. 75ರಲ್ಲಿ 6.37 ಎಕರೆ ಹೀಗೆ ಒಟ್ಟು 18.39 ಎಕರೆ ಜಮೀನನ್ನು 
ಖರೀದಿಸಲು ಮಾಡಿದ ಬೇಡಿಕೆ ಹಾಗೂ ನಮೂನೆ 15ಎ ಮತ್ತು 15ಎಎ ಗಳಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ ಇವರು ತಮ್ಮ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌ : ಸಿಆರ್‌: 53 : 2002-03 ದಿನಾಂಕ: 2-8-2003ರಲ್ಲಿ ಪ್ರಸ್ತಾಪಿತ 
ಗ್ರಾಮದ ಮೇಲ್ಕಂಡ ಸ. ನಂಬರ್‌ಗಳಲ್ಲಿ ಒಟ್ಟು 18.39 ಎಕರೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುದಾರಣೆ 
ಕಾಯ್ದೆ, 1961ರ ಕಲಂ 109 (0 (1) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಸಂಸ್ಥೆಯು ಸಹಕಾರಿ ಸಂಘಗಳ ರಿಜಿಸ್ಟಾರ್‌ ರವರ ನೋಂದಣಿ ಸಂಖ್ಯೆ: ಎಸ್‌.ನಂ: 135: 79-80, ದಿನಾಂಕ: 
15-3-1988 ರಂದು ನೋಂದಾಯಿಸಲ್ಪಟ್ಟಿದೆ. ಪ್ರಸ್ತಾಪಿತ ಜಮೀನಿನ ಖಾತೆದಾರರಿಂದ ಜಮೀನನ್ನು ದಾನವಾಗಿ ಪಡೆಯಲು ಕರಾರು ಪತ್ರ 
ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪಿಟಿಸಿಎಲ್‌ ಕಾಯ್ದೆಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 () (1)ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ವರೆಗೆ ಜಮೀನನ್ನು 
ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ, 1995 ರ ಕಲಂ 109 (1) (1) ಮತ್ತು 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ನಿಯಮ, 1996 ರ ನಿಯಮ 38 ಬಿ (2) (ಎ) ಮತ್ತು (ಬಿ) ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು, 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 63, 79 ಎ, 79 ಬಿ ಅಥವಾ 80 ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಕೆಂಗೇರಿ ಹೋಬಳಿ, ವಳಗೇರೆಹಳ್ಳಿ ಗ್ರಾಮದ ಸರ್ವೆ ನಂ: 46:4 ರಲ್ಲಿ 7.15 ಎಕರೆ, ಸ. ನಂ. 74ರಲ್ಲಿ 4.27 ಎಕರೆ ಮತ್ತು ಸ.ನಂ. 75ರಲ್ಲಿ 
6.37 ಎಕರೆ ಹೀಗೆ ಒಟ್ಟು 18.39 ಎಕರೆ ಜಮೀನನ್ನು ದಿ ಬೆಂಗಳೂರು ಕ್ಯಾಫ್‌ಚನ್‌ ಪ್ರಾಯರ್ಸ್‌ ಮೈನರ್‌ ಸೊಸೈಟಿ, ಸಚ್ಚಿದಾನಂದ, 
ಪೋಸ್ಟ್‌ ಬಾಕ್ಸ್‌ ನಂ: 1060, ರಾಜ್‌ಕುಮಾರ್‌ ರಸ್ತೆ, ರಾಜಾಜಿನಗರ, ಬೆಂಗಳೂರು-10 ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961ರ ಕಲಂ 109 () (1) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 
ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು; 

2. ವಿನಾಯ್ತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಶೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956 ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯ್ಡ್‌ ಅಪ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಿಯಂತ್ರಿತ ಅಥವಾ ಎರಡರ ಹಿಡಿತ 
ಹೊಂದಿರುವ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 


೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964 ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು; 

4. ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ/ ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು; 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು; 

6. ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 109 ರನ್ವಯ ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತೆ; 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಆರ್‌. 969 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ). 
ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ನ.ಅ.ಇ. 36 ಎಂಎಲ್‌ಆರ್‌ 2002 (8-7), ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2003 
ಕರ್ನಾಟಕ ಪುರಸಭೆ ಕಾಯಿದೆ 1964 ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸವಣೂರು 
ಪುರಸಭೆಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ನ.ಅ.ಇ. 36 ಎಂ.ಎಲ್‌.ಆರ್‌. 2002 (8-7) ದಿನಾಂಕ: 2-05-2002ರಲ್ಲಿ ಹೊರಡಿಸಿರುವ 
ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಕ್ರಮಸಂಖ್ಯೆ 5 ಶ್ರೀ ಅಬ್ದುಲ್‌ ಅಜೀಜ್‌ ಅನ್ವರ್‌ ಭಾಷಾ ಜಾಹಂಗೀರ್‌, ಸವಣೂರು ಇವರ 
ಸದಸ್ಯತ್ವವನ್ನು ರದ್ದುಪಡಿಸಿ ಅವರ ಬದಲಿಗೆ ಶ್ರೀ ಷೇಕ್‌ ಅಬು ಸಹೀದ್‌ ಯಾಸಿಮ್‌ ಸಾಬ್‌ ಮಲ್ಲೂರಿ, ಸಾ: ಸವಣೂರು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 970 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 256 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 25ನೇ ಜುಲೈ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 256 ಸಿಎನ್‌ಎಸ್‌ 2000 ದಿನಾಂಕ: 09.08.2000 ಮತ್ತು 26-08-2002 ರಲ್ಲಿ 
ಮದ್ದೂರು ತಾಲ್ಲೂಕಿನ ಚಿಕ್ಕರಸಿನಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಚಿಕ್ಕರಸಿನಕೆರೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ 
ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 971 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 296 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 28ನೇ ಜುಲೈ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 296 ಸಿಎನ್‌ಎಸ್‌ 2001 ದಿನಾಂಕ: 08.10.2001ರಲ್ಲಿ ಬಸವನಬಾಗೇವಾಡಿ 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ., ಬಸವನಬಾಗೇವಾಡಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ 
ಶ್ರೀ ಬಾಬುರಾಯಪ್ಪ ನರಿ ಸಾ. ಹಣಮಾಪುರ, ಬಸವನಬಾಗೇವಾಡಿ ತಾಲ್ಲೂಕರವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ29ರ ಉಪ ಕಲಂ (1)ರ ಮೇರೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಸಂಗಪ್ಪ ಶಂಕ್ರಪ್ಪ ಜೂಗತಿ ಸಾ: ಮಣೂರ ಬಸವನಬಾಗೇವಾಡಿ ತಾಲ್ಲೂಕು, 
ಇವರನ್ನು ಬಿಜಾಪುರ ಜಿಲ್ಲೆ, ಬಸವನಬಾಗೇವಾಡಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ., 
ಬಸವನಬಾಗೇವಾಡಿ, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 972 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 355 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 355 ಸಿಎನ್‌ಎಸ್‌ 2000 ದಿನಾಂಕ: 26.08.2000 ಅನುಬಂಧದ ಕ್ರಮಸಂಖ್ಯೆ: 
6ರಲ್ಲಿ ಭದ್ರಾವತಿ ತಾಲ್ಲೂಕಿನ ಹೊಳೆಹೊನ್ನೂರು ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ., ಹೊಳೆಹೊನ್ನೂರು ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೧೩ 





ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಶಿವಮೊಗ್ಗ ಜಿಲ್ಲಾ ಭದ್ರಾವತಿ ತಾಲ್ಲೂಕಿನ ಹೊಳೆಹೊನ್ನೂರು 
ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ., ಹೊಳೆಹೊನ್ನೂರು ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ಜೈನಾಬಿ ಕೋಂ ಲೇಟ್‌ ಸಯದ್‌ ಖಾಸಿಂ ಸಾಬ್‌, ಹೊಳೆಹೊನ್ನೂರು. 
2) ಶ್ರೀ ಕೃಷ್ಣಪ್ಪ ಬಿನ್‌ ರಂಗಪ್ಪ ಎ. ಕೆ. ಕೆನ್ನೆಕೊಪ್ಪ, ಎ. ಕೆ. ಕಾಲೋನಿ, ಹೊಳೆಹೊನ್ನೂರು. 
3) ಶ್ರೀ ಹೆಚ್‌. ನಂಜಪ್ಪ ಬಿನ್‌ ಸಿದ್ದಪ್ಪ, ಮಂಗೋಟೆ, ಭದ್ರಾವತಿ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 973 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ $ 357 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 357 ಸಿಎನ್‌ಎಸ್‌ 2001 ದಿನಾಂಕ: 20.08.2002ರಲ್ಲಿ ಶಿವಮೊಗ್ಗ ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಶಿವಮೊಗ್ಗ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಆರ್‌. 
ವಿಜಯಕುಮಾರ್‌ ಬಿನ್‌ ರಂಗಪ್ಪ ಸಂತೆ ಕಡೂರು ಅಂಚೆ ಶಿವಮೊಗ್ಗ ತಾಲ್ಲೂಕು ರವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಎಸ್‌. ಆರ್‌. ನರಸಿಂಹ, 2ನೇ ಕ್ರಾಸ್‌, ಕಾಮಾಕ್ಷಿ ರಸ್ತೆ, ದುರ್ಗಿಗುಡಿ ಶಿವಮೊಗ್ಗ 
ಇವರನ್ನು ಶಿವಮೊಗ್ಗ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಶಿವಮೊಗ್ಗ ಇದರ ಆಡಳಿತ 
ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 974 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


LABOUR SECRETARIAT 
NOTIFICATION No. LD 226 LSI 2002, Bangalore, Dated: 25th August 2003 
In exercise of the powers conferred by Section 87 read with 91-A of the ESI Act (Central Act 34 of 
1948) the Govenment of Karnataka hereby exempts M/s. Anudeep Carbonates Pvt. Ltd., Bhadravathi 
from the operation of the said act for the period from 01-02-1999 to 31-10-2000. 
By order and in the name of the Governor of Kamataka, 
P. R. 975 H. VISWANATH 
Under Secretary to Government, 
Labour Department [ESIS (M) Services]. 
HOME AND TRANSPORT SECRETARIAT 
NOTIFICATION No: HD 93 POP 2003, Bangalore, Dated: 26th August 2003 
In exercise of the powers conferred by Clause (S) of Section (2) of the Code of Criminal 
Procedure 1973 (Central Act 1974), the Government of Karnataka hereby declare that with effect from the 
date of publication of the Notification in the official Gazette the areas and places mentioned incolumn 
No.3 of the Scheduled below shall cease to be within the Jurisdiction of the Police Station mentioned in 
column No. 4 thereof and the said areas and places shall be included in the out-post mentioned in column 
No. 2 thereof. 











SCHEDULE 
Name of the District, | Police Out-post in which Name of the areas Police Station from which 
Sub- Division, Police the areas and places and places jurisdiction, the areas and 
Circle, Police Station mentioned in column places mentioned in column 
No. 3 shall be included No. 3 shall be excluded 
1 2 3 4 
1) Bidar Mehkar Police Out- post | 1 Mehkar Hulsoor Police Station 
2) Humnabad 2 Kongoli -do- 
Sub- Division 3 Wanjarkhed -do- 
3) Basavakalyan 4 Srimali -do- 
Circle & 5 Tugaon -do- 
4) Hulsoor Police 6 Alwai -do- 
Station 7 Gunjarga -do- 
8 Attarga -do- 
9 Bolegaon -do- 
10 Narod Sangam -do- 















































೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 
1 2 3 4 
11 Manikeshwar Hulsoor Police Station 
12 Yellamma Wadi -do- 
13 Baswan Wadi -do- 
14 Saigaon Tanda -do- 
By order and in the name of the Governor of Karmataka, 
P.R.976 B. 11, SANNALINGANNAVAR 


Under Secretary to Government, 
Home and Transport Department [Police Expenditure]. 

NOTIFICATION No: HD 99 POP 2003, Bangalore, Dated: 26th August 2003 
In exercise of the powers conferred by Clause (S) of Section (2) of the Code of Criminal 
Procedure 1973 (Central Act 2 of 1974), and in partial modification of earlier notifications issued in this 
behalf, the Government of Karnataka hereby declare that with effect from the date of publication of this 
Notification in the Official Gazette, the areas and places specified in column 3 of the Schedule below, 
shall cease to be within the jurisdiction of the Police Station specified in column (4) thereof and the said 

areas and places shall be included within the jurisdiction of the Police Station specified in column (2). 



































SCHEDULE 
Name of the Name of the Police Name of the areas and Name of the Police Station 
District Police Station in which the places from which jurisdiction, the 
Sub- Division/ area and places area and places specified 
Police Circle specified in column 3 in column 3 shall be 
shall be included excluded 
1 2 3 4 
Shimoga District: Old Town Police | 1. | Seegebaagi 1. | Rural Police Station, 
Bhadravathi Sub- Station 2. | Bhadra Colony Bhadravathi 
Division. Bhadravathi. 3. | Kanakatte 
Bhadravathi 4. | Gowrapura 
Circle. 5. | Hanumanthanagar 
6. | Kabalikatte 
7. | Ashwathnagar 
8. | Vijay Nagar 
New Town Police | 1. | Kadadakatte 2. | Rural Police Station, 
Station Bhadravathi | 2. | Kavalagundi Bhadravathi 
3. | Bandarhalli 
4. | Visweshwaraiahnagar 
5. | Siddapura 
6. | Hosasiddapura 
7. | Hebbandi 
8. | Jodikatte 
By order and in the name of the Governor of Karnataka, 
P. R. 977 B. M. SANNALINGANNAVAR 


Under Secretary to Government, 

Home and Transport Department [Police Expenditure]. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 381 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 11ನೇ ಜುಲೈ 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 381 ಸಿಎನ್‌ಎಸ್‌ 2001 ದಿನಾಂಕ: 27.09.2001ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ., ಮಂಗಳೂರು ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಹುಸೇನ್‌ ತೆಲ್ಲಾರ್‌, ಅಂಗರಗುಂಡಿ ಬೈಕಂಪಾಡಿ ಅಂಚೆ ಮತ್ತು ಶ್ರೀಮತಿ ಗ್ರೇಸಿ ಸಿಕ್ಷೇರಾ ಕೋಂ ಗೆರಾಲ್ಡ್‌ ಸಿಕ್ಷೇರಾ, ತರಿಪ್ಪಾಡಿ 
ಮನೆ, ಕಳಂಚಿ ಗ್ರಾಮ ಇವರುಗಳ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನ ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1) ಶ್ರೀಯುತ ಕೆ. ಹೇಮಚಂದ್ರ 5/0. ಎಂ. ಕೆ. ಅನಂತರಾಜ್‌, 
ಬಾವ ಮನೆ, ಪುಚ್ಚಿಮೊಗರು ಗ್ರಾಮ, ಮಂಗಳೂರು ತಾಲ್ಲೂಕು ದಕ್ಷಿಣ ಕನ್ನಡ ಜಿಲ್ಲೆ. 





ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೧೫ 





2) ಶ್ರೀಮತಿ ಗುಲಾಬಿ W/0. ತನಿಯಪ್ಪನಾಯ್ಕ ಕೊಟ್ಕಾರು, 
ಸೂರಿಂಜೆ ಗ್ರಾಮ, ವಯ, ಕಾಟಿಪಳ್ಳ, ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 978 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ತಿದ್ದುಪಡಿ ಸಂಖ್ಯೆ: ಸಿಎಂಡಬ್ಲ್ಯ್ಯೂ 387 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 387 ಸಿಎನ್‌ಎಸ್‌ 2001 ದಿನಾಂಕ: 26.09.2001ರಂದು ಜಮಖಂಡಿ 
ತಾಲ್ಲೂಕಿನ ಅಸಂಗಿ ಪ್ರಾಥಮಿಕ ಕೃಷಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಆಸಂಗಿ ಇದರ ಆಡಳಿತ ಮಂಡಳಿಗೆ ನಾಮ 
ನಿರ್ದೇಶನಗೊಂಡಿರುವ ಶ್ರೀಮತಿ ಕುಲಸುಮಾ ಸೈಪನಸಾಬ ಪಠಾಣ, ಸಾ. ಆಸಂಗಿ, ಇವರ ಹೆಸರನ್ನು ಈ ಕೆಳಕಂಡಂತೆ ತಿದ್ದುಪಡಿ 
ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು. 
“ಶ್ರೀಮತಿ ಕುಲಸೂಮಾ ಸೈಫನ್‌ ಸಾಬ್‌ ಬಾರೀಗಡ್ಡಿ” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 979 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 421 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 421 ಸಿಎನ್‌ಎಸ್‌ 2000 ದಿನಾಂಕ: 29.09.2000ರಲ್ಲಿ ಗೋಕಾಕ್‌ ತಾಲ್ಲೂಕಿನ 
ರಾಜಾಪುರ ಗ್ರಾಮ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ರಾಜಾಪುರ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮ 
ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಗೋಕಾಕ್‌ ತಾಲ್ಲೂಕಿನ ರಾಜಾಪುರ ಗ್ರಾಮ ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ. ರಾಜಾಪುರ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1) ಶ್ರೀಮತಿ ಶಿವಗಂಗವ್ವಾ ಪರಪ್ಪ ಶೆಂಡೂರಿ ಗ್ರಾಮ, ಅಂಚೆ: ರಾಜಾಪುರ, ತಾಲ್ಲೂಕು: ಗೋಕಾಕ್‌, ಜಿಲ್ಲೆ : ಬೆಳಗಾವಿ. 
2) ಶ್ರೀ ಕಾಡಪ್ಪಾ ಕೆಂಪಣ್ಣಾ, ಕೂಡ್ಲಿ ಗ್ರಾಮ, ಅಂಚೆ: ರಾಜಾಪುರ, ತಾಲ್ಲೂಕು: ಗೋಕಾಕ್‌, ಜಿಲ್ಲೆ; ಬೆಳಗಾವಿ. 
3) ಶ್ರೀ ಮಾರುತಿ ಚೂನಪ್ಪಾ, ಹರಿಜನ ಗ್ರಾಮ, ಅಂಚೆ: ರಾಜಾಪುರ, ತಾಲ್ಲೂಕು: ಗೋಕಾಕ್‌, ಜಿಲ್ಲೆ; ಬೆಳಗಾವಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 980 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


LAW SECRETARIAT 

NOTIFICATION No. LAW 134 LAC 2003, Bangalore, Dated: 11th JULY 2003 
In exercise of the powers conferred under section 8 of the Industrial Disputes Act 1947, (Act XIV 
of 1947) and in proposal of the High Court of karnataka, the Government of Karnataka hereby appoints 
the Presiding Officer of the Court of Additional Labour Court, Hubli and the Judge, Family Court, 
Gulbarga, Concurrently as the presiding officer of the Labour Court, Hubli and the Labour Court, 

Gulbarga, respectively, against the vacant posts, with immediate effect and until further orders. 
By order and in the name of the Governor of Kamataka, 
P. R. 981 CHIKKAHANUMANTHAIAH 
Under Secretary to Government, 
Law Department (Admn-l). 


ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 57 ಎಲ್‌ಎಜಿ 2001, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2003 
ಶ್ರೀ ಜಿ. ವಿ. ಹೆಗಡೆ, ಕೆರೆಕೋಣ, ವಕೀಲರು, ಹೊನ್ನಾವರ ಇವರನ್ನು ಈ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳವರೆಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕೆ. ಎಲ್‌. ಓ. ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು ಹೊನ್ನಾವರ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ನ್ಯಾಯಾಲಯಕ್ಕೆ 
ಸಹಾಯಕ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ಆರ್‌. 982 ಚಿಕ್ಕ ಹನುಮಂತಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಾನೂನು ಇಲಾಖೆ (ಆಡಳಿತ 1). 


೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 433 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 433 ಸಿಎನ್‌ಎಸ್‌ 2000 ದಿನಾಂಕ: 25.09.2000ರ ಅನುಬಂಧದ 
ಕ್ರಮಸಂಖ್ಯೆ: 5ರಲ್ಲಿ ಆನೇಕಲ್‌ ತಾಲ್ಲೂಕಿನ ಹೆನ್ನಾಗರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಹೆನ್ನಾಗರ ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮ ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಆನೇಕಲ್‌ ತಾಲ್ಲೂಕಿನ ಹೆನ್ನಾಗರ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕ್‌ ನಿ., ಹೆನ್ನಾಗರ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1) ಶ್ರೀ ಕೆ. ಎನ್‌. ಮಾಂತೇಶ್‌ ಬಿನ್‌ ನಾಗಪ್ಪ, ಕಾಚನಾಯಕನಹಳ್ಳಿ. 
2) ಶ್ರೀ ಹೆಚ್‌. ಸಿ. ಮುನಿಯಪ್ಪ ಬಿನ್‌ ಯಲ್ಲಪ್ಪ, ಹೆನ್ನಾಗರ. 
3) ಶ್ರೀಮತಿ ವೆಂಕಟಮ್ಮ ಕೋಂ ಕೃಷ್ಣಪ್ಪ, ಹಿನ್ನಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 983 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 435 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 435 ಸಿಎನ್‌ಎಸ್‌ 2001 ದಿನಾಂಕ: 17.10.2001ರಲ್ಲಿ ಶಿಗ್ಗಾಂವ ತಾಲ್ಲೂಕಿನ 
ತಡಸ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ತಡಸ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮ ನಿರ್ದೇಶನಗಳನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಶಿಗ್ಗಾಂವ ತಾಲ್ಲೂಕಿನ ತಡಸ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ., ತಡಸ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1) ರಾಜೇಸಾಬ ಮುಕ್ತುಂಸಾಬ ಕಲಘಟಗಿ, ಸಾ: ತಡಸ. 
2) ಶ್ರೀ ದೇವೆಂದ್ರಪ್ಪ ಕೆಂಚಪ್ಪ ಬಮ್ಮಿಗಟ್ಟಿ ಸಾ: ತಡಸ. 
3) ಶ್ರೀಮತಿ ಯಲ್ಲವ್ವ ಕೋಂ ಹೊನ್ನಪ್ಪ ತಳವಾರ, ಉರ್ಫ್‌ ತಮ್ಮಣ್ಣನವರ ಸಾ: ಮುತ್ತಳ್ಳಿ, ತಾ: ಶಿಗ್ಗಾಂವ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 984 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 157 ಸಿಎನ್‌ಎಸ್‌ 2000 (ಭಾಗ) ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 157 ಸಿಎನ್‌ಎಸ್‌ 2000 (ಭಾಗ) ದಿನಾಂಕ: 26.03.2000ರಲ್ಲಿ ವಿರಾಜಪೇಟೆ 
ತಾಲ್ಲೂಕಿನ ತಿತಿಮತಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ತಿತಿಮತಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಕೆ. ಎಸ್‌. ಮುತ್ತಪ್ಪ, 
ಭದ್ರಗೋಳ ಗ್ರಾಮ ಮತ್ತು ಅಂಚೆ ಇವರ ನಾಮ ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಕಿಷಿ ಚಿನ್ನಪ್ಪ ತಂದೆ ಶ್ರೀ ಚೆಂಬ್ರಿಮಾಡ ಪೂಣಚ್ಚ, ದೇವರಪುರ ಗ್ರಾಮ ಮತ್ತು 
ಅಂಚೆ, ವೀರಾಜಪೇಟೆ ತಾಲ್ಲೂಕು ಇವರನ್ನು ತಿತಿಮತಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ವಿರಾಜಪೇಟೆ ತಾಲ್ಲೂಕು ಇದರ ಆಡಳಿತ 
ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 985 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೧೭ 





ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ-1 ಸಂಖ್ಯೆ: ಒಸಾಇ 126 ಪಿಎಂಎಸ್‌ 2003 ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2003 
ದಿನಾಂಕ 26.6.2001ರ ಅಧಿಸೂಚನೆ ಸಂಖ್ಯೆ: ಒಸಾಇ 189 ಪಿಎಂಎಸ್‌ 2000ನ್ನು ರದ್ದುಪಡಿಸಿ, ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ ಕಾಯಿದೆ 1872 ಕಾಲಂ 7ರ (ಕೇಂದ್ರ ಕಾಯಿದೆ X೪-1872) ಅನ್ವಯ ಶ್ರೀ ಎಲ್‌. ಸಿ. ಪೈಸ್‌, ಲಾ ಛೇಂಬರ್‌ ಲೈಟ್‌ ಹೌಸ್‌ 
ಹಿಲ್‌, ಮಂಗಳೂರು- 575001 ಇವರನ್ನು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೊಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ 
ಮಾತ್ರ ಸೀಮಿತಗೊಳಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 986 ಎ. ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
ಅಧಿಸೂಚನೆ-11 ಸಂಖ್ಯೆ: ಒಸಾಇ 126 ಪಿಎಂಎಸ್‌ 2003 ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2003 
ದಿನಾಂಕ 26.6.2001ರ ಅಧಿಸೂಚನೆ ಸಂಖ್ಯೆ: ಒಸಾಇ 189 ಪಿಎಂಎಸ್‌ 2000ನ್ನು ರದ್ದುಪಡಿಸಿ, ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ ಕಾಯಿದೆ 1872 ಕಾಲಂ 7ರ (ಕೇಂದ್ರ ಕಾಯಿದೆ X೪-1872) ಅನ್ವಯ ಶ್ರೀ ಜೆ. ಜೆ. ವಿ. ಫರ್ನಾಂಡಿಸ್‌, ಮೇ ವಿಲ್ಲಾ ಬಿಜೆ, 
ಕಾಪಿಕಾಡ್‌, ಮಂಗಳೂರು ಇವರನ್ನು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೊಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಮಾತ್ರ 
ಸೀಮಿತಗೊಳಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 987 ಎ. ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
ಅಧಿಸೂಚನೆ-111 ಸಂಖ್ಯೆ: ಒಸಾಇ 165 ಪಿಎಂಎಸ್‌ 2003 ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2003 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಆರ್‌. 
ಮೋಸೆಸ್‌ ಕರುಣಾಕರನ್‌, ಪ್ರಾರ್ಥನಾಲಯ-ನಂ. 83/2, ಪಿಳ್ಳಮ್ಮ ಬ್ಲಾಕ್‌, ಶ್ರೀರಾಮಪುರಂ, ಬೆಂಗಳೂರು-560 021 ಇವರಿಗೆ ಮೇಲಿನ 
ಕಾಯಿದೆಯಡಿಯಲ್ಲಿ ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಪರವಾನಿಗೆಯನ್ನು ಈ ಮೂಲಕ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 988 ಎ. ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 481 ಸಿಎನ್‌ಎಸ್‌ 2000 ಬೆಂಗಳೂರು, ದಿನಾಂಕ: 25ನೇ ಜುಲೈ 2003 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಆಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಮಲ್ಲನಗೌಡ ಚ. ಚನ್ನಗೌಡ್ರು ಸಾ. ಚಿಕ್ಕಬಾಸೂರು, ಬ್ಯಾಡಗಿ ತಾಲ್ಲೂಕು ಇವರನ್ನು ಹಾವೇರಿ ಜಿಲ್ಲೆ, 
ಬ್ಯಾಡಗಿ ತಾಲ್ಲೂಕಿನ ಚಿಕ್ಕಬಾಸೂರ ಗ್ರಾಮ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಚಿಕ್ಕಬಾಸೂರ ಇದರ ಆಡಳಿತ ಮಂಡಳಿಯ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 989 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 449 ಸಿಎನ್‌ಎಸ್‌ 2000 ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2003 
ಸರ್ಕಾರವು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಅಧಿನಿಯಮ 1959 ರ ಕಲಂ 53ಎ ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಎಸ್‌. ಬಾಬುಶ್ಶಾಂ, ನಂ: 8, ಚಂದ್ರಾ ನಿಲಯ, ಗೀತಾ ರಸ್ತೆ ಬಡಾವಣೆ, ರಾಬರ್‌ಸನ್‌ಪೇಟೆ, ಕೆ.ಜಿ.ಎಫ್‌, 563122, 
ಕೋಲಾರ ಜಿಲ್ಲೆ ಇವರನ್ನು ಕೋಲಾರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ.ಕೋಲಾರ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 990 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


೮೧೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 510 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 26ನೇ ಜುಲೈ 2003 
ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 510 ಸಿಎನ್‌ಎಸ್‌ 2000 ದಿನಾಂಕ: 21.10.2000ರಲ್ಲಿ ಸವದತ್ತಿ 
ತಾಲ್ಲೂಕಿನ ಉಗರಗೋಳ ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್‌ ನಿ. ಉಗರಗೋಳ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮ 
ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಸವದತ್ತಿ ತಾಲ್ಲೂಕಿನ ಉಗರಗೋಳ ಕೃಷಿ ಪತ್ತಿನ ಸಹಕಾರ 
ಬ್ಯಾಂಕ್‌ ನಿ., ಉಗರಗೋಳ ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1) ಶ್ರೀ ನಿಂಗಪ್ಪ ತಾಯಿ ನಾಗವ್ವ, ಬಡಪ್ಪನವರ, ಉಗರಗೋಳ 
2) ಶ್ರೀಮತಿ ಸೀತವ್ವ ಭೀಮಪ್ಪ ಕಂಬಾರ, ಉಗರಗೋಳ 
3) ಶ್ರೀಮತಿ ಚನ್ನವ್ವ ಕೋಂ ಉದ್ದಪ್ಪ ತೆಗ್ಗಿಹಾಳ, ಉಗರಗೋಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 991 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 527 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 30ನೇ ಜುಲೈ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 527 ಸಿಎನ್‌ಎಸ್‌ 2001 ದಿನಾಂಕ: 07.02.2002ರಲ್ಲಿ ಮಂಡ್ಯ ತಾಲ್ಲೂಕಿನ 
ಇಂಡುವಾಳು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇಂಡುವಾಳು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ 
ಚಾಮೇಗೌಡ ಬಿನ್‌ ಹೊನ್ನಿದೇವೇಗೌಡ ರವರ ನಾಮ ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 992 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


HOME AND TRANSPORT SECRETARIAT 
NOTIFICATION No. HD 170 PCR 2003, Bangalore, Dated: 29th AUGUST 2003 
In pursuance of the Provisions contained in Section 6 of the Delhi Special Police Establishment 
Act, 1946 (Act XXV Of 1946) read with Section 21 of the General Clauses Act, 1897 (Central Act x of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section120-B read with 420, 463, 468 IPC and Under Section13 (2) read with 
13 (1) (d) of Prevention of Corruption Act, 1988 against Sri Subramanya Nadar, Chief Manager and 
Principal officer Corporation Bank, 128, New Cotton Market, Hubli- 580 029 for his fraudulent acts and 
any other public servants or persons in relation to or in connection with the said offences and any other 
offences committed in the course of the transaction arising out of the same fact in regard to this case 
within the whole State of Karnataka. 
By order and in the name of the Governor of Kamataka, 
P. R. 993 P. KRISHNA MURTHY 
Under Secretary to Government, 
Home and Transport Department (Crimes). 
NOTIFICATION No. HD 171 PCR 2003, Bangalore, Dated: 29th AUGUST 2003 
In pursuance of the Provisions contained in Section 6 of the Delhi Special Police Establishment 
Act, 1946 (Act XXV Of 1946) read with Section 21 of the General Clauses Act, 1897 (Central Act x of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section 7 and 13 (2) read with 13 (1) (d) of Prevention of Corruption Act, 1988 
against Smt. Esther Sarojini Alex, Sr. Section Supervisor, Indiranagar Exchange (Internal), BSNL, 
Bangalore for her fraudulent acts and any other public servants or persons in relation to or in connection 
with the said offences and any other offences committed in the course of the transaction arising out of the 
same fact in regard to this case within the whole State of Karnataka. 
By order and in the name of the Governor of Karnataka, 
P. R. 994 P. KRISHNA MURTHY 
Under Secretary to Government, 
Home and Transport Department (Crimes). 
NOTIFICATION No. HD 172 PCR 2003, Bangalore, Dated: 29th AUGUST 2003 
In pursuance of the Provisions contained in Section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act x of 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೧೯ 





1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section 420, 468, 471 IPC and under Section 13 (2) read with 13 (1) (d) of 
Prevention of Corruption Act, 1988 against Wg. Cdr. Keshab Samuel Tewari (Retd), Addl. General 
Manager, Flight Operations, Aircraft Division, HAL, Bangalore Complex, Bangalore for his fraudulent acts 
and any other public servants or persons in relation to or in connection with the said offences and any 
other offences committed in the course of the transaction arising out of the same fact in regard to this 
case within the whole State of Karnataka. 
By order and in the name of the Governor of Kamataka, 
P. R. 995 P. KRISHNA MURTHY 
Under Secretary to Government, 
Home and Transport Department (Crimes). 
NOTIFICATION No. HD 213 PCR 2002, Bangalore, Dated: 2nd September 2003 

In pursuance of the Provisions contained in Section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act x of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section 120-B read with 420 IPC and under Section 13 (2) read with 13 (1) (d) 
of Prevention of Corruption Act, 1988 against R. B. Saha, Branch Manager, State Trading Corporation, 
Chandra Kiran Building, Il Floor, Kasturba Road, Bangalore, for his fraudulent acts and any other public 
servants or persons in relation to or in connection with the said offences and any other offences 
committed in the course of the transaction arising out of the same fact in regard to this case within the 
whole State of Karnataka. 

By order and in the name of the Governor of Kamataka, 
P. R. 996 P. KRISHNA MURTHY 
Under Secretary to Government, 
Home and Transport Department (Crimes). 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 23 ಸಿಐಎಂ 2003, ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ತುಂಗಭದ್ರಾ ರೈತರ ಸಹಕಾರಿ ನೂಲಿನ ಗಿರಣಿ (ನಿ), ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ, ಇದಕ್ಕೆ ಅನ್ವಯವಾಗುವಂತೆ ಸದರಿ ಕಾಯ್ದೆಯ ಕಲಂ 
30 (1)ರಿಂದ ವಿನಾಯಿತಿ ನೀಡಿ ಸದರಿ ಗಿರಣಿಯ ಆಡಳಿತಾಧಿಕಾರಿಯವರ ಅವಧಿಯನ್ನು ದಿನಾಂಕ 29.5.2003ರಿಂದ 1 ವರ್ಷದವರೆಗೆ 
ವಿಸ್ತರಿಸಲಾಗಿದೆ. 
ಸದರಿ ಅವಧಿಯೊಳಗೆ ಆಡಳಿತಗಾರರು ಆಡಳಿತ ಮಂಡಳಿಯವರು ಎಸಗಿರುವ ಎಲ್ಲಾ ಲೋಪದೋಷಗಳನ್ನು ಸರಿಪಡಿಸಿ 
ನೂತನ ಆಡಳಿತ ಮಂಡಳಿಯನ್ನು ರಚಿಸತಕ್ಕದ್ದು. 
ಈ ನೂಲಿನ ಗಿರಣಿಯ ಆಡಳಿತಗಾರರ ಅವಧಿ ವಿಸ್ತರಣೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಯಾವುದೇ ಆದೇಶವಿದ್ದಲ್ಲಿ ಈ 
ಆದೇಶವು ಜಾರಿಗೆ ಬರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 997 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 590 ಸಿಎನ್‌ಎಸ್‌ 2000 ಬೆಂಗಳೂರು, ದಿನಾಂಕ: 17ನೇ ಜುಲೈ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 590 ಸಿಎನ್‌ಎಸ್‌ 2000 ದಿನಾಂಕ: 6.06.2003ರಲ್ಲಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕ್‌ ನಿ., ಶಿವಮೊಗ್ಗ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಹೆಚ್‌. ಬಿ. ಪದ್ಮನಾಭ ಬಿನ್‌ ಹೆಚ್‌. ಎಸ್‌. ಬಸಪ್ಪಗೌಡ, 
ಹಾರೋಗುಳಿಗೆ, ತೀರ್ಥಹಳ್ಳಿ ತಾಲ್ಲೂಕು ರವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ತಳ್ಳಿಕಟ್ಟೆ ಮಂಜುನಾಥ್‌, ತಳ್ಳಿಕಟ್ಟೆ ಗ್ರಾಮ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ 
ಜಿಲ್ಲೆ, ಇವರನ್ನು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ., ಶಿವಮೊಗ್ಗ ಇದರ ಆಡಳಿತ ಮಂಡಳಿಯ ಸದಸ್ಕರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 998 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 636 ಸಿಎನ್‌ಎಸ್‌ 2000 (ಭಾಗ) ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 636 ಸಿಎನ್‌ಎಸ್‌ 2000 ದಿನಾಂಕ: 15.12.2000ದ ಅನುಬಂಧದ ಕ್ರಮ 
ಸಂಖ್ಯೆ 12ರಲ್ಲಿ ಸೋಮವಾರಪೇಟೆ ತಾಲ್ಲೂಕಿನ ಮಾದಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮ ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಸೋಮವಾರಪೇಟೆ ತಾಲ್ಲೂಕಿನ ಮಾದಾಪುರ ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿ., ಮಾದಾಪುರ ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1) ಶ್ರೀ ಟಿ. ಸಿ. ನೇತ್ರಾಜು, ಜಂಬೂರು ಗ್ರಾಮ, ಮಾದಾಪುರ ಅಂಚೆ. 
2) ಶ್ರೀಮತಿ ರೂಸಿ ಪಾಸ್ಕಲ್‌ ಕೋಂ ಪಾಸ್ಕಲ್‌, ಕೆರೆಕಾಡು, ಮಾದಾಪುರ ಅಂಚೆ. 
3) ಶ್ರೀ ಯು. ಅಣ್ಣು ಬಿನ್‌ ತುಕ್ರ, ಮಾದಾಪುರ, ಸೋಮವಾರಪೇಟೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 999 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಸಾಇ 169 ಪಿಎಂಎಸ್‌ 2003 ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2003 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಶ್ರೀ ಇಮ್ಯಾನುಯಲ್‌ ಐ. 
ಸಗಲಿ, ಬೇತಲ್‌ ಪ್ರೇಯರ್‌ ಹೌಸ್‌ ಟ್ರಸ್ಟ್‌, 2ನೇ ಕ್ರಾಸ್‌, ಪಟೇಲ್‌ ನಗರ, ಹೊಸಪೇಟೆ-583 201, ಬಳ್ಳಾರಿ ಜಿಲ್ಲೆ, ಇವರಿಗೆ ಮೇಲಿನ 
ಕಾಯಿದೆಯಡಿಯಲ್ಲಿ ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಪರವಾನಿಗೆಯನ್ನು ಈ ಮೂಲಕ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1000 ಎ. ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 640 ಸಿಎನ್‌ಎಸ್‌ 2000 ಬೆಂಗಳೂರು, ದಿನಾಂಕ: 7ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 640 ಸಿಎನ್‌ಎಸ್‌ 2000 ದಿನಾಂಕ: 28.09.2001ರಲ್ಲಿ ಹುಬ್ಬಳ್ಳಿ ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ಹುಬ್ಬಳ್ಳಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಅನಸೂಯ 
ಹೆಚ್‌. ಅರಕೇರಿ ಕಂಚರಗಲ್ಲಿ, ನಗರೇಶ್ವರ ದೇವಸ್ಥಾನದ ಹತ್ತಿರ, ಇವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಕಲಂ 29ರ ಉಪ ಕಲಂ (10ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀಮತಿ ರಾಜೇಶ್ವರಿ ಸುಂಕದ್‌ "ಸಾಯಿಕೃಪಾ' ನಂ. ಬಿ 18, ಚೈತನ್ಯ ನಗರ, 
ಧಾರವಾಡ-580 001 ಇವರನ್ನು ಹುಬ್ಬಳ್ಳಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ., ಹುಬ್ಬಳ್ಳಿ 
ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ 
ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1001 ಆರ್‌. ಎಸ್‌ ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


KARNATAKA LEGISLATIVE ASSEMBLY SECRETARIAT 
NOTIFICATION No. KLAS :Adm-l: 42: DEP: 2003, Bangalore, Dated: 1st September 2003 
Ref: 1. Letter No. Lop: 1423: 2003: LA: 2003, Dated: 28-07-2003. 
2. Office Order No. A 19014/ 6/ 99 Estt- | New Delhi, Dated: 19-08-2003. 

Shri V. Srinivas, Under Secretary, Department of Health, Ministry of Health and Family Welfare, 
Government of India, New Delhi is appointed as private Secretary to Hon'ble Leader of Opposition, 
Karnataka Legislative Assembly Secretariat, with effect from 29-07-2003 on deputation basis on usual 
terms and conditions of deputation and will have to draw his grade pay plus admissible deputation 
allowance. 

The period of deputation shall be till such time the services of the officer is required by the 
Hon'ble Leader of Opposition or co-terminus with the tenure of the present Leader of Opposition, 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೨೧ 





Karnataka Legislative Assembly Secretariat, or till his services required by this Secretariat or until further 
orders, whichever is earlier. 
By order of the Speaker, 
P. R. 1002 MIRZA MAHADY 
Under Secretary to Government, 
Karnataka Legislative Assembly Secretariat. 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 30 ಸಿಐಎಲ್‌ 2003 ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 29 (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡವರನ್ನು ಪ್ರಗತಿಪರ ರೇಷ್ಮೆ ನೂಲು ಬಿಚ್ಚುವವರ ಕೈಗಾರಿಕಾ ಸಹಕಾರ ಸಂಘ (ನಿ), ಶಿಡ್ಲಘಟ್ಟ, ಕೋಲಾರ ಜಿಲ್ಲೆ, ಇದರ ಆಡಳಿತ 
ಮಂಡಳಿಗೆ ನಿರ್ದೇಶಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ 
ಮಾಡಲಾಗಿದೆ. 
1) ಶ್ರೀ ಅಬ್ದುಲ್‌ ರಶೀದ್‌, ಬಿನ್‌ ಮಹಮದ್‌ ಹುಸೇನ್‌ ಸಾಬ್‌, ಮಹಮೂದ್‌ನಗರ, ಶಿಡ್ಲಘಟ್ಟ ಟೌನ್‌. 
2) ಶ್ರೀಮತಿ ಗೌರಮ್ಮ ಕೋಂ ವೈ. ಎನ್‌. ಮೂರ್ತಿ, ಕೋಟೆ, ಶಿಡ್ಲಘಟ್ಟ ಟೌನ್‌. 
3) ಶ್ರೀ ಮುನಯ್ಯ ಬಿನ್‌ ವೆಂಕಟಸ್ವಾಮಿ, ಎ. ಕೆ. ಕಾಲೋನಿ, ಶಿಡ್ಲಘಟ್ಟ ಟೌನ್‌. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1003 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಕಾನೂನು ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ: ಲಾ 140 ಎಲ್‌ಎಜಿ 2002 ಬೆಂಗಳೂರು, ದಿನಾಂಕ: 7ನೇ ಜುಲೈ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 140 ಎಲ್‌ಎಜಿ 2002 ದಿನಾಂಕ: 27-12-2002ರಲ್ಲಿ “ಮತ್ತೊಂದು ಅವಧಿಗೆ” 
ಎಂಬುದಕ್ಕೆ ಬದಲಾಗಿ “ದಿನಾಂಕ: 18-12-2002ರಿಂದ ಮೂರು ವರ್ಷದ ಅವಧಿಗೆ” ಎಂದು ತಿದ್ದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1004 ಚಿಕ್ಕಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 


HOME AND TRANSPORT SECRETARIAT 
NOTIFICATION No. HD 187 PCR 2003, Bangalore, Dated: 5th SEPTEMBER 2003 

In pursuance of the Provisions contained in Section 6 of the Delhi Special Police Establishment 
Act, 1946 (Act XXV Of 1946) read with Section 21 of the General Clauses Act, 1897 (Central Act x of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section120-B read with 420 IPC against Sri Ashok Muthana, Managing 
Director of M/s Fidelity Industries Ltd., Chennai; Shri Bishwajith Ghosh, In charge of the Corporate Office 
of M/s Fidelity Industries Ltd., Chennai, and Ex-Director of M/s Triton Fine Mills Pvt. Ltd., Chennai, Shri M. 
Ramkumar, Asst, Finance Controller of M/s Fidelity Industries Ltd., Chennai, for Cheating Industrial 
Development Bank of India (1281) Chennai, and any other public servants or persons in relation to or in 
connection with the said offences and any other offences committed in the course of the transaction 
arising out of the same fact in regard to this case within the whole State of Karnataka. 

By order and in the name of the Governor of Kamataka, 
P. R. 1005 P. KRISHNA MURTHY 
Under Secretary to Government, 
Home and Transport Department (Crimes). 


ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಒಸಾಇ 148 ಟೆಎಂಎ 2003 ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2003 

ಕೇಂದ್ರ ಸರ್ಕಾರವು ಅಧಿಸೂಚನೆ ಸಂ: ಎಸ್‌ಒ 700 (ಇ), ದಿ: 12-9-90ರಲ್ಲಿ ವಿಧಿ 74 (3)ರ ಅನ್ವಯ ನೀಡಲಾಗುವ ಒಪ್ಪಂದ 
ವಾಹನ ರಹದಾರಿ ನೀಡುವಿಕೆಯನ್ನು ನಿರ್ಬಂಧಿಸಿ ಆದೇಶಿಸಿದೆ. ಈ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ: ಹೆಚ್‌ಟಿಡಿ 58 
ಟಿಎಂಎ 97, ದಿನಾಂಕ: 24-11-1997 ರಲ್ಲಿ ಬೆಂಗಳೂರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿ, ಆಟೋರಿಕ್ಸಾಗಳಿಗೆ 
ಸಂಬಂಧಪಟ್ಟ ಪರವಾನಗಿಯನ್ನು 1-1-98ರಿಂದ ನೀಡದಂತೆ ನಿರ್ದೇಶನ ನೀಡಿತ್ತು. ನಂತರದಲ್ಲಿ ಸದರಿ ಅಧಿಸೂಚನೆ ಸಂ: ಹೆಚ್‌ಟಿಡಿ 262 
ಟಿಎಂಎ 97, ದಿನಾಂಕ: 27-2-99 ರ ಮೂಲಕ ಕೆಲವು ನಿಬಂಧನೆಗಳನ್ನು ಸಡಿಲಿಸಲಾಗಿತ್ತು. 

ಬೆಂಗಳೂರು ನಗರವು ದಿನೇ ದಿನೇ ಬೃಹದಾಕಾರವಾಗಿ ಬೆಳೆದು ಜನಸಂಖ್ಯೆ ಬಹಳಷ್ಟು ಅಧಿಕವಾಗುತ್ತಿರುವುದರಿಂದ ಅದನ್ನು 
ಮನಗಂಡು, ಸಾರ್ವಜನಿಕರ ಅನುಕೂಲಕ್ಕಾಗಿ ಕಡಿಮೆ ಬೆಲೆಯಲ್ಲಿ ಸಾರಿಗೆ ವ್ಯವಸ್ಥೆ ನೀಡುವ ಅಗತ್ಯತೆ ಪರಿಗಣಿಸಿ, ಹಾಗೂ ಪರಿಸರ 
ಮಾಲಿನ್ಯವನ್ನು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಎಲ್‌ಪಿಜಿ ಕಿಟ್‌ ಅಳವಡಿಸುವ ಆಟೋರಿಕ್ಷಾಗಳಿಗೆ ಪರವಾನಗಿ ನೀಡುವ ಉದ್ದೇಶದಿಂದ 


೮೨೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





ಪ್ರಸ್ತುತ ಗರಿಷ್ಟ ಮಿರಿ ಇರುವ 70,000 ಆಟೋರಿಕ್ಷಾ ಮಿತಿಯನ್ನು ಮತ್ತೆ 5.000 ಆಟೋರಿಕ್ಟಾಗಳಿಗೆ ಹೆಚ್ಚಿಸಿ ರಹದಾರಿ ನೀಡಲು ಈ 
ಕೆಳಕಂಡ ಷರತ್ತುಗಳನ್ನೊಳಗೊಂಡಂತೆ ರಸ್ತೆ ಸಾರಿಗೆ ಪ್ರಾಧಿಕಾರಕ್ಕೆ ಆದೇಶಿಸಿದೆ. 
1) ಎಲ್‌.ಪಿ.ಜಿ. ಕಿಟ್‌ಗಳನ್ನು ಹೊಂದಿದ ಆಟೋರಿಕ್ಸಾಗಳಿಗೆ ಮಾತ್ರ ರಹದಾರಿ ನೀಡುವ ಷರತ್ತು ಕಡ್ಡಾಯಗೊಳಿಸುವುದು. 
2) ಎಲ್‌.ಪಿ.ಜಿ. ಕಿಟ್‌ಗಳನ್ನು ಅಳವಡಿಸಿದ ಆಟೋಗಳ ಚಾಲಕರುಗಳಿಗೆ ಸದರಿ ಆಟೋಗಳ ಮಾಲೀಕತ್ವವನ್ನು 
ಕಡ್ಡಾಯಗೊಳಿಸುವುದು. 
3 ಎಲ್‌.ಪಿ.ಜಿ. ಕಿಟ್‌ ಅಳವಡಿಸಿದ ಆಟೋಗಳ ಮಾಲೀಕರ ರಹದಾರಿಗಳನ್ನು ಯಾವುದೇ ಕಾರಣದಿಂದಾಗಲಿ 
ವರ್ಗಾಯಿಸುವುದು ಇಲ್ಲವೇ ಮಾರಾಟ ಮಾಡುವುದು ಇತ್ಯಾದಿಗಳನ್ನು ಕಡ್ಡಾಯವಾಗಿ ನಿಷೇಧಿಸುವುದು ಮತ್ತು 
4) ಒಂದು ವೇಳೆ ಎಲ್‌.ಪಿ.ಜಿ. ಕಿಟ್‌ ಅಳವಡಿಸಿ ಮಾಲೀಕರು ಮೃತರಾದಲ್ಲಿ ಅವರ ಆಟೋ ರಹದಾರಿಯನ್ನು ಮೃತರ 
ಕುಟುಂಬದ ವಾರಸುದಾರರಿಗೆ ಮಾತ್ರ ವರ್ಗಾಯಿಸುವುದು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1006 ಸಿ.ಎಂ. ಈಶ್ವರ 
ಸರ್ಕಾರದ ಉಪ ಕಾರ್ಯದರ್ಶಿ (ಸಾರಿಗೆ), ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 188 ಎಸ್‌ಎಸ್‌ಟಿ 2003 ಬೆಂಗಳೂರು, ದಿನಾಂಕ: 02ನೇ ಸೆಪ್ಟೆಂಬರ್‌ 2003 
ಗುಲ್ಬರ್ಗಾ ನಗರದಲ್ಲಿ ದಿನಾಂಕ: 31-8-2003ರಿಂದ 9-9-2003ರವರೆಗೆ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ದಿನಾಂಕ: 
9-9-2003 ರಂದು ಗಣೇಶನ ವಿಗ್ರಹ ವಿಸರ್ಜನೆ ಇರುವುದರಿಂದ ಕಾನೂನು, ಶಾಂತಿ, ಸುವ್ಯವಸ್ಥೆ ಕಾಪಾಡಬೇಕಾಗಿರುವುದರಿಂದ ದಿನಾಂಕ: 
4-9-2003 ರಿಂದ 9-9-2003 ರವರೆಗೆ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 2: 1974ರ ಕಲಂ 21ರಲ್ಲಿನ 
ಅಧಿಕಾರವನ್ನು ಚಲಾಯಿಸಿ ಕೆಳಕಂಡ ಪಟ್ಟಿಯಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ 
ನೇಮಿಸಿ ಮೇಲಿನ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಲಾಗಿದೆ. 











ಕ್ರ.ಸಂ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಕ್ಷೇತ್ರ ವ್ಯಾಪ್ತಿ 
1. | ಶ್ರೀ ಬಿ. ಎಂ. ಹಲಗತ್ತಿ, ಸ್ಟೇಷನ್‌ ಬಜಾರ್‌ ಹಾಗೂ 
ಉಪ ಕಾರ್ಯದರ್ಶಿಗಳು-2 ಜಿಲ್ಲಾಪಂಚಾಯತ್‌, ಗುಲ್ಬರ್ಗಾ ಅಶೋಕನಗರ ಪೊಲೀಸ್‌ ಠಾಣೆ 
2. | ಶ್ರೀ ಅಬ್ದುಲ್‌ ರಬ್‌, ಉಪ ಕಾರ್ಯದರ್ಶಿಗಳು-1, ಜಿಲ್ಲಾ ಪಂಚಾಯತ್‌, ಬ್ರಹ್ಮಪೂರ ಮತ್ತು ರಾಘವೇಂದ್ರ 
ಗುಲ್ಬರ್ಗಾ. ಕಾಲೋನಿ ಪೊಲೀಸ್‌ ಠಾಣೆ 





ಶ್ರೀ ಎ. ಎಂ. ಗೌಣಿ, ಉಪಕಾರ್ಯದರ್ಶಿಗಳು, ಹೆಚ್‌.ಕೆ.ಎ.ಡಿ.ಬಿ, ಗುಲ್ಬರ್ಗಾ | ಚೌಕ ಪೊಲೀಸ್‌ ಠಾಣೆ, ಗುಲ್ಬರ್ಗಾ 
ಶ್ರೀ ನಾಗರಾಜ ಚವ್ಹಾಣ, ಪ್ರೋಜೆಕ್ಟ್‌ ಡೈರೆಕ್ಟರ್‌, ಡಿ. ಆರ್‌. ಡಿ. ಎ. (ಜಿ.ಪಂ) | ರೋಜಾ ಹಾಗೂ ಮಹಾತ್ಮಾ ಬಸವೇಶ್ವರ 




















ಗುಲ್ಬರ್ಗಾ. ಪೊಲೀಸ್‌ ಠಾಣೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1007 ಹೆಚ್‌. ಕೆ. ಗುಂಡೂರಾವ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ. 
GOVERNOR SECRETARIAT 
NOTIFICATION No. GS 19 MUM 2003, Bangalore, Dated: 2nd SEPTEMBER 2003 

Pursuant to the expiry of the term of appointment of Prof. S. N. Hegde, Vice- Chancellor, 
University of Mysore on 3-9-2003 A/ N and a vacancy in the office of the Vice- Chancellor remaining 
unfilled. |. T. N. Chaturvedi, Governor of Karnataka and Chancellor of Universities in Karnataka, in 
exercise of the powers conferred under Section 16 (2) of the KSU Act, 2000 hereby appoint Prof. J.S. 
Shashidhara Prasad, the Senior most Dean of the P. G. Department of Studies in Physics, University of 
Mysore to act as Vice- Chancellor of the said University with effect from 4-9-2003 until the appointment of 
a new Vice- Chancellor under Section 14 (4) of the Act. 

T. N. CHATURVEDI 
P. R. 1008 Governor & Chancellor. 
C. S. SURANJANA 
Principal Secretary to Governor. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 38 ಸಿಐಎಲ್‌ 2003 ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 29 (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡವರನ್ನು ಬಾಗಲಕೋಟೆ ಜಿಲ್ಲಾ ಕೈಮಗ್ಗ ನೇಕಾರರ ಸಹಕಾರ ಸಂಘಗಳ ಮಹಾಮಂಡಳ (ನಿ), ಅಮೀನ್‌ಗಡ, ಹುನಗುಂದ 
ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ೮೨೩ 





1) ಶ್ರೀ ಮಲ್ಲೇಶಪ್ಪ ಶಂಕ್ರಪ್ಪ ಧೂಪದ, ಸಾ: ಸೂಳೇಬಾವಿ, ತಾ: ಹುನಗುಂದ, ಜಿ: ಬಾಗಲಕೋಟೆ. 
2) ಶ್ರೀ ಗಿರಿಯಪ್ಪ ತಿಮ್ಮಣ್ಣ ಗೋರಕಲ್ಲ, ಸಾ: ಕಮತಗಿ, ತಾ: ಹುನಗುಂದ, ಜಿ: ಬಾಗಲಕೋಟೆ. 
3) ಶ್ರೀಮತಿ ವಿಜಯಲಕ್ಷಿ, ಸುಭಾಸ್‌ ತತ್ರಾಣಿ, ಸಾ: ಅಮೀನ್‌ಗಡ, ತಾ: ಹುನಗುಂದ, ಜಿ: ಬಾಗಲಕೋಟೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 588 ಎಸ್‌ಎಸ್‌ಟಿ 2003 ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2003 
ದಂಡ ಪ್ರಕ್ರಿಯಾ ಸಂಹಿತೆ, 1973 (ಕೇಂದ್ರ ಕಾಯ್ದೆ ಸಂ. 2: 1974)ರ ಕಲಂ 21 ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ಕೆಳಕಂಡ 
ಪಟ್ಟಿಯ ಕಲಂ (2ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಸೆಕ್ಟರ್‌ ದಂಡಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ನಂ 216 ಹುನಗುಂದ 
ವಿಧಾನಸಭಾ ಮತ ಕ್ಷೇತ್ರದ ಉಪ ಚುನಾವಣೆಗೆ ನಡೆಯುವ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಈ ಕೆಳಕಂಡ 
ಅಧಿಕಾರಿಗಳನ್ನು ನೇಮಿಸಿ ಮೇಲಿನ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ದಿನಾಂಕ: 26-9-2003ರವರೆಗೆ ನೀಡಲಾಗಿದೆ. 


ಪಿ. ಆರ್‌. 1009 










































































ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಹುದ್ದೆ (ಶ್ರೀಯುತರು) ಅಧೀನಕ್ಕೊಳಪಡುವ ಮತಗಟ್ಟಿಗಳ ವಿವರ 
1 2 3 
1 ಗಣೇಶ ನಾಯಕ, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಬಾಗಲಕೋಟೆ | 115, 116, 117, 118, 119, 120. 
2. | ಲಕ್ಷ್ಮಿನಾರಾಯಣ, ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್‌, 121, 124, 125, 126, 122, 123 
ಬಾಗಲಕೋಟೆ 
3. | ಹನುಮಂತಪ್ಪ, ಜಿಲ್ಲಾ ಪಂಚಾಯತ್‌ ಇಂಜಿನಿಯರರು, ಬಾಗಲಕೋಟೆ | 127, 128, 129, 130, 131, 132 
4. | ಪ್ರಭಾಕರ ಜಿನಿ ಕಾರ್ಯನಿರ್ವಾಹಕ ಅಭಿಯಂತರರು, 133, 134, 135, 135ಎ, 136, 137 
ಲೋಕೋಪಯೋಗಿ ಇಲಾಖೆ, ಬಾಗಲಕೋಟೆ 
5. | ಎಲ್‌. ಎಲ್‌. ಅಜ್ಜಪ್ಪಗೋಳ, ಸಮಾಜ ಕಲ್ಕಾಣ ಅಧಿಕಾರಿಗಳು. 138, 139, 140, 141, 142, 143 
6. | ತೊರವಿ, ವ್ಯವಸ್ಥಾಪಕರು, ಜಿಲ್ಲಾ ಹಿಂದುಳಿದ ಅಲ್ಪ ಸಂಖ್ಯಾತರ 144, 145, 146, 147, 148, 149 
ಇಲಾಖೆ, ಬಾಗಲಕೋಟೆ 
7. | ಎ. ಎನ್‌. ಮೂರ್ತಿ, ಅರಣ್ಯ ಅಧಿಕಾರಿಗಳೂ, ಬಾಗಲಕೋಟೆ 150, 151, 114, 152, 153, 154, 154ಎ. 
8. ರಾಮಯ್ಯ, ಜಿಲ್ಲಾ ಜಲಾನಯನ ಅಧಿಕಾರಿಗಳು, ಬಾಗಲಕೋಟೆ 1, 2, 3, 4, 5, 6, 7, 8, 26, 27, 28, 
29, 42, 44, 30, 22, 23, 24, 25 
9. | ರಮೇಶ್‌ ಬರಸಕಾಳೆ, ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 41, 43, 45, 46, 47, 78, 79 
ಕಲ್ಯಾಣ ಇಲಾಖೆ, ಬಾಗಲಕೋಟೆ. 
10. | ದ್ಯಾವನ್ನವರ, ಜಿಲ್ಲಾ ನೊಂದಣಿ ಅಧಿಕಾರಿಗಳು, ಬಾಗಲಕೋಟೆ 9, 10, 11, 12, 13, 14, 15, 16, 17, 
18, 20 
11. | ಎಂ. ವಿ. ವೆಂಕಟಸ್ವಾಮಪ್ಪ, ಉಪ ನಿಬಂಧಕರು, ಸಹಕಾರ ಇಲಾಖೆ, 49, 50, 39, 40 52, 56, 59, 57, 83, 84 
ಬಾಗಲಕೋಟೆ 
12. | ಬಿ. ಟಿ. ಸತ್ಯನಾರಾಯಣ ರೆಡ್ಡಿ, ಉಪ ನಿರ್ದೇಶಕರು, ಸಾರ್ವಜನಿಕ 32. 33, 34, 35, 53 
ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
13. | ಬಿ. ಬಿ. ಮಲ್ಲೇಶ, ಸಾಮಾಜಿಕ ಅರಣ್ಯ ಅಧಿಕಾರಿಗಳು 36, 37, 38, 31, 54, 19, 31 
14. | ಎ. ಎನ್‌. ಪಾಟೀಲ, ಉಪ ನಿರ್ದೇಶಕರು, ಡಿ. ಆರ್‌. ಡಿ. ಓ. ಜಿಲ್ಲಾ | 51, 55, 85, 87, 95, 96, 104, 105. 
ಪಂಚಾಯತ್‌, ಬಾಗಲಕೋಟೆ. 
15. ವಸ್ತ್ರದ, ನಗರ ಯೋಜನಾಧಿಕಾರಿಗಳು 106, 107, 108, 109, 110, 111, 112, 113 
16. | ಎನ್‌ಎಸ್‌ ಸೋಮನಗೌಡರ, ಉಪ ನಿರ್ದೇಶಕರು, ತೋಟಗಾರಿಕೆ 90, 91, 92, 93, 94, 97, 86, 88, 89 
ಇಲಾಖೆ, ಬಾಗಲಕೋಟೆ 
17. | ಎಸ್‌. ಕೆ. ಬುರಡ, ಉಪನಿರ್ದೇಶಕರು, ರೇಷ್ಮೆ ಇಲಾಖೆ 159, 160, 161, 162, 163, 164 
18. | ಹಿರೇಮಠ, ಜಲ ನಿರ್ಮಲ ಯೋಜನಾಧಿಕಾರಿ, ಬಾಗಲಕೋಟೆ 165, 166, 176, 177 
19. | ಪವಾರ, ಮುಖ್ಯ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, 156, 157, 158, 167, 168, 169, 170, 
ಬಾಗಲಕೋಟೆ 173, 174, 175, 171, 172, 155 
20. | ಕುಂಬಾರ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ 100, 101, 102, 103, 99, 80, 81, 82 
ಇಲಾಖೆ, ಬಾಗಲಕೋಟೆ 











೮೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೩ ಭಾಗ - ೪-ಎ 





























1 2 3 
21. ದೊಡ್ಡಬಸವರಾಜು, ಉಪ ನಿರ್ದೇಶಕರು, ಜವಳಿ ಇಲಾಖೆ, ಬಾಗಲಕೋಟೆ | 61, 62, 63, 64, 65, 66, 73, 74, 75, 76 
22. | ಆತ್ಮರಾಮಯ್ವ, ಜಲಸಂವರ್ಧನೆ ಇಲಾಖೆ, ಬಾಗಲಕೋಟೆ 67, 68, 69, 70, 77, 48, 58, 60, 71, 62 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1013 ಹೆಚ್‌. ಕೆ. ಗುಂಡೂರಾವ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 117 ಸಸಕಾ 2003 ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಬಾನೆ (ನಿ), ಪಾಂಡವಪುರ ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ 27 (1)ರಿಂದ ವಿನಾಯಿತಿ ನೀಡಿ ಸದರಿ ಕಾರಾನೆಯ 2001-02ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು 2002-03ರ ವಾರ್ಷಿಕ 
ಮಹಾಸಭೆಯೊಂದಿಗೆ ದಿನಾಂಕ: 28-2-2004ರೊಳಗೆ ನಡೆಸಲು ಅನುಮತಿ ನೀಡಲಾಗಿದೆ. 
ಈ ಸಕ್ಕರೆ ಕಾರ್ಬ್ಯಾನೆಯ ವಾರ್ಷಿಕ ಮಹಾಸಭೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಯಾವುದೇ ಆದೇಶದಲ್ಲಿ ಈಗ 
ನೀಡಲಾಗುತ್ತಿರುವ ಅವಧಿ ವಿಸ್ತರಣಾ ಆದೇಶವು ಊರ್ಜಿತವಾಗಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1014 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 172 ಎನ್‌ಎಂಎಸ್‌ 2000 (ಭಾಗ) ಬೆಂಗಳೂರು ದಿನಾಂಕ: 12ನೇ ಸೆಪ್ಟೆಂಬರ್‌ 2003 
ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಹಾಸನ, ಇದರ ಆಡಳಿತ ಮಂಡಳಿಗೆ ಈ ಹಿಂದೆ ಮಾಡಲಾಗಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪಕಲಂ (1) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು, ಈ ಕೆಳಕಂಡವರುಗಳನ್ನು ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಸನ, ಇದರ ಆಡಳಿತ 
ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ರಾಜಮ್ಮ ಸಮಾಜ ಸೇವಕಿ, ಸಕಲೇಶಪುರ. 
2) ಶ್ರೀ ಎಂ. ಡಿ. ನಾರಾಯಣ ದಾಸ್‌, ಬಿನ್‌ ಲೇಟ್‌ ದಾಸಯ್ಯ, ನವಲಹರಿ ಎಸ್ಟೇಟ್‌, ಹಳೇ ಹೊಂಕರವಳ್ಳಿ, ಆಲೂರು ತಾ: 
3) ಶ್ರೀ ಶ್ರೀಧರ ಬಿ.ಎಸ್‌. ಬಿನ್‌ ಬಿ. ಬಿ. ಸಿದ್ದೇಗೌಡ, ಲಕ್ಷ್ಮೀ ನಿಲಯ, ಸಾಯಿಬಾಬಾ ಮಂದಿರದ ಪಕ್ಕ, 
ಕೋಟೆ, ಚನ್ನರಾಯಪಟ್ಟಣ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1015 ಜಾಯ್ಸ್‌ ಸುರೇಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 105 ಎಲ್‌ಜಿವೈ 2001 (ಭಾಗ) ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2003 
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು, ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ರಚಿಸಿ ಹೊರಡಿಸಲಾದ ಸಂ: 
ಆರ್‌ಡಿ:105:ಎಲ್‌ಜಿವೈ: 2001ರ ದಿನಾಂಕ: 20-08-2003ರ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1016 ಬಿ. ಪಿ. ನರಸಿಂಹಯ್ಯ 
ಪೀಠಾಧಿಕಾರಿ, ಕಂದಾಯ ಇಲಾಖೆ (ಭೂ ಮಂಜೂರಾತಿ-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 68 ಸೇಉನ್ಯಾ 2003 ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2003 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರಸಂಖ್ಯೆ: ಜಿಓಬಿ (1): 29: 2003, ದಿನಾಂಕ: 27-8-2003ರನ್ವಯ ಕರ್ನಾಟಕ 
ಮೇಲ್ಮನವಿ ನ್ಯಾಯಾಧಿಕರಣದ ಸದಸ್ಯರಾಗಿ ಅನ್ಯ ಕರ್ತವ್ಯದ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌. ಜಿ. ಪಲ್ಲೇದ್‌, ಜಿಲ್ಲಾ 
ನ್ಯಾಯಾಧೀಶರು, ಇವರಿಗೆ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಗದಗ ಹುದ್ದೆಯ ಪ್ರಭಾರ ವಹಿಸಿಕೊಳ್ಳಲು 
ಅನುವಾಗಲು ತಕ್ಷಣದಿಂದ ಜಾರಿಗೆ ಬರುವಂತೆ ಮೇಲ್ಕಂಡ ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1017 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


